WPP -47 


ಕರ್ನಾಟಕ ರಾಜ್ಯಪತ್ರ 


ಸಂಪುಟ ೧೪೭ | ಬೆಂ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಏಪ್ರಿಲ್ ೨೬ , ೨೦೧೨ ( ವೈಶಾಖ ೬ , ಶಕ ವರ್ಷ ೧೯೩೪) 


ಸಂಪುಟ ೧೪೭ | 


ಸಂಚಿಕೆ ೧೭ 


ಭಾಗ- ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , Tumkur ಜಿಲೆ , Tumkur 
ಭೂಸ್ಕಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984 ) ಕಲಂ 4(1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ/ SR/ 39 / 2011 - 12 ದಿನಾಂಕ 9 /4 /2012 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ Gubbi APMC ಎಂದು ಕರ್ನಾಟಕ 
ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 
1984ರ 4ನೇ ಪ್ರಕರಣ (1) ನೇ ಉಪಪಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು 
ಸಹಾಯಕ ಆಯುಕ್ತರು ತುಮಕೂರು ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅದಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು 
ನಿರ್ವಹಿಸಲು ಸಹಾಯಕ ಆಯುಕ್ತರು,ಸಹಾಯಕ ಆಯುಕ್ತರ ಕಛೇರಿ, ತುಮಕೂರು ಉಪ-ವಿಭಾಗ,ತುಮಕೂರು ಇವರನ್ನು ನೇಮಕ ಮಾಡಿರುತ್ತೆ . 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ, ತುಮಕೂರು ಉಪ- ವಿಭಾಗ, ತುಮಕೂರು, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . 
ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ/SR/ 39/ 2011 - 12ನ್ನು ನೋಡಿ, 

- ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ 
ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ 
ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು 
ಅಭಿವೃದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಯಾಧಿಕಾರಿಗಳು , Tumkur ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 
24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ, ತುಮಕೂರು ಉಪ-ವಿಭಾಗ, ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


( ೫೩೭ ) 


೫೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್ ೨೬, ೨೦೧೨ 


ಭಾಗ - ೬ 


ಅನುಸೂಚಿ 


ತಾಲೂಕು: Gubbi 


ಹೋಬಳಿ : ಕಸಬಾ 


ಗ್ರಾಮ : ಗುಬ್ಬಿ 


ಜಿಲೆ : Tumkur 
Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ . ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು | 


ಸರ್ವೆ ನಂ 


ತರಹ 


ದಕ್ಷಿಣ 


ಉತ್ತರ 
355 /5 


ಪಶ್ಚಿಮ 
355 /1B2 


ಪೂರ್ವ 
355 /1A 


ವಿಸ್ತೀರ್ಣ | ಮೌಲ, 
0.1 . 0 

0 - 05 


ಜಿ.ಕೆ. ಅಬ್ಯಾಸ್‌ಜಬ್ಬರ್‌ಸಾಬ್ / 


355/*/1B1 | ಖುಷಿ 


16 


| 


0 .1 . 0 
0 .2 . 0 


2 ( ಎನ್. ಎ ಖರಾಬು | 


355/ */5 | 


ಖಾಲಿಜಾಗ | 


355 /1A 


| 


355 /1A ,1B 


355/ 1A 


355 /1A 


0. 2.0 


3 ಎನ್ .ಎಖರಾಬು | | 


355 /*/1 B2 ಖಾಲಿಜಾಗ | 355/1A,5 | | 


16 


355 / 1C, 2E3 , 2E2 


355/1B1 


0 . 8 . 0 


0 . 8 . 0 
0.11.0 


Village Extents: 


Agricultural Total Extents : 


0 .11 . 0 


DESIGNATION : ಸಹಾಯಕ ಆಯುಕ್ತರು 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ತುಮಕೂರುಉಪ- ವಿಭಾಗ 


ಜಿಲ್ಲಾಧಿಕಾರಿಗಳು 


LAOLOCATION : OJJU FUDJ 


Tumkur ಜಿಲೆ . 


E 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


° 


L 


° 


m೨sushiki 
ACCERE , 

E 


° 


51 


° 


64 


14 


11 


- 


° 


IT 


LOEFTET 


ಸಹಿತ 


ಇGL 


° 


FLICY ಜT 

ಚES 


ಕಳ 


83 


° 


*=r471 
FTPALT! 


LI 


° 


GS 


ST 


HLY 


US 


st 


° 


S 


12 551 


° 


. 


- 


° 


3 


° 


C 


PR - 68 


. 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- 


- - 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ ಅನ್ವಯ ಘೋಷಣೆ 

ಕ್ರಮಾಂಕ : / ಕಂ . ಇ / 234 /ಭೂಸ್ವಾಲೆ/ 2011 ದಿನಾಂಕ : 09 - 03 -2012 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಬೆಂಗಳೂರು ಕರ್ನಾಟಕ ಗೃಹ ಮಂಡಳಿಯವರು ವಿವಿಧ ವರ್ಗದವರಿಗೆ ನಿವೇಶನ / ಮನೆಗಳನ್ನು ಕಟ್ಟಲು 
ವಸತಿ ಯೋಜನೆಗೆ ಬೇಕಾಗಬಹುದೆಂದು ಗೃಹ ಮಂಡಳಿಯ ಆಯುಕ್ತರವರ ಕ್ರಮಾಂಕ:ಕ. ಗ . ಮಂ /ಭೂಸ್ವಾವಿ/1 /52/ 2001 - 02 ದಿನಾಂಕ: 16-4 - 2001 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿತ್ತು . 6( 1) ರ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್ ೨೬ , ೨೦೧೨ 


೫೩೯ 


ಅಧಿಸೂಚನೆಯನ್ನು ಸರ್ಕಾರ / ಕಂ . ಇ./ 35 / ಭೂ .ಸ್ವಾಬಂ/ 2002 ದಿನಾಂಕ 21-9 -2002 ರಲ್ಲಿ ಹೊರಡಿಸಿ ರಾಜ್ಯಪತ್ರದಲ್ಲಿ ದಿನಾಂಕ 24 -10-2002 ರಲ್ಲಿ ಪ್ರಕಟಿಸಿತ್ತು ಕಲಂ 9 ಮತ್ತು 10 ರ ವಿಚಾರಣೆ ಹಂತದಲ್ಲಿ 
ಕೆಲವು ಹಿತಾಸಕ್ತಿದಾರರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ 26533/2003( ಎಲ್.ಎ .ಆರ್. ಇ.ಎಸ್) ರಲ್ಲಿ ಭೂಸ್ವಾಧೀನ ನಡವಳಿಯನ್ನು ಪ್ರಶ್ನಿಸಿದರ ಮೇರೆಗೆ ಮಾನ್ಯ ಉಚ್ಚ ನ್ಯಾಯಾಲಯ 
ದಿನಾಂಕ 9-6 -2003 ರಂದು ಅಂತಿಮ ಅಧಿಸೂಚನೆಗೆ ತಡೆಯಾಜ್ಞೆ ನೀಡಿ ದಿನಾಂಕ 8-11- 2006 ರಂದು ಸರ್ಕಾರ ಹೊರಡಿಸಿದ್ದ ದಿನಾಂಕ 21 -9- 2002 ಮತ್ತು ರಾಜ್ಯಪತ್ರದ ಪ್ರಕಟಣೆ ದಿನಾಂಕ 24 -10- 2002 ರ 
ಅಂತಿಮ ಅಧಿಸೂಚನೆಯನ್ನು ವಜಾ ಮಾಡಿ 4 (1) ರ ಅಧಿಸೂಚನೆಯಿಂದ ನಡವಳಿಯನ್ನು ಮುಂದುವರೆಸಿ, ರಿಟ್ ಅರ್ಜಿದಾರರಿಗೆ ಈ ಆದೇಶ ಹೊರಡಿಸಿದ ದಿನಾಂಕದಿಂದ 30 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನು 
ಸಲ್ಲಿಸಬೇಕೆಂದು, ಸಂಬಂಧಿಸಿದ ಭೂಸ್ವಾಧೀನಾಧಿಕಾರಿಗಳು, ಅವರುಗಳು ಸಲ್ಲಿಸುವ ಆಕ್ಷೇಪಣೆಯನ್ನು ಪರಿಗಣಿಸಿ ನಡವಳಿಯನ್ನು ಮುಂದುವರೆಸಬಹುದೆಂದು ಆದೇಶಿಸಿತ್ತು . 


ಮಾನ್ಯ ನ್ಯಾಯಾಲಯದ ಆದೇಶದ ಅನುಸಾರ ರಿಟ್ ಅರ್ಜಿದಾರರು ಸಲಿಸಿದ್ದ ಆಕ್ಷೇಪಣೆಗಳನ್ನು ಕೂಲಂಕುಶವಾಗಿ ಪರಿಗಣಿಸಿ, ಸಾಕಷ್ಟು ಕಾಲಾವಕಾಶ ನೀಡಿ ಪ್ರಸ್ತಾವಿತ ಭೂಸ್ವಾಧೀನದ ಜಮೀನುಗಳು 
ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಗೃಹ ಮಂಡಳಿಯ ವಸತಿಯೋಜನೆಗೆ ಅವಶ್ಯಕವಾಗಿ ಬೇಕಾಗಿರುವುದನ್ನು ಮನಗಂಡು ಅರ್ಜಿದಾರರ ಆಕ್ಷೇಪಣೆಯನ್ನು ತಳ್ಳಿಹಾಕಿ ಸರ್ಕಾರಕ್ಕೆ ಕಲಂ 5 ( ಎ) ರಂತೆ ವರದಿಯನ್ನು ಸಲ್ಲಿಸಿ ಕಲಂ 
6( 1 - ಎ) ರಂತೆ ಸರ್ಕಾರದ ನಿರ್ದೆಶನ ಕೋರಲಾಯಿತು. ಹಾಗೂ ರಿಟ್ ಅರ್ಜಿದಾರರನ್ನು ಹಿತಾಸಕ್ತಿಗಳೆಂದು ಪರಿಗಣಿಸಿ ಕಲಂ 6 (1) ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಿ ಸರ್ಕಾರದ ಆದೇಶ ಸಂಖ್ಯೆ : 
ಕಂ .ಇ /133/ಭೂಸ್ವಾಚೆಂ / 2007 ದಿನಾಂಕ 19 -7-2007 ರಂದು ಹೊರಡಿಸಿ, ರಾಜ್ಯಪತ್ರದಲ್ಲಿ ದಿನಾಂಕ: 4 -10- 2007 ರಂದು ಪ್ರಕಟಿಸಿರುತ್ತದೆ. ಶ್ರೀ . ಸುರೇಶ್‌ಜುಗುರಾಜ್ ಮತ್ತು ಇತರರು 4( 1) ರ ಅಧಿಸೂಚನೆ 
ದಿನಾಂಕ 16-4-2001 ಮತ್ತು ಕಲಂ 6(1) ರ ಅಧಿಸೂಚನೆ ದಿನಾಂಕ: 19 -7 - 2007 ರ ಅಧಿಸೂಚನೆಗಳ ಸಿಂದುತ್ವವನ್ನು ಪ್ರಶ್ನಿಸಿ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 5948/2008 ರಲ್ಲಿ 
ಸಲ್ಲಿಸಿದ ಮೇರೆಗೆ ಮಾನ್ಯ ಉಚ್ಚನ್ಯಾಯಾಲಯ ದಿನಾಂಕ 5 -10-2009 ರಂದು ಕಲಂ 6 (1 ) ರ ಅಧಿಸೂಚನೆಯು ಕಲಂ 6(1) (ii) ರಂತೆ ನಿಗಧಿತ ಕಾಲಾವಧಿಯೊಳಗೆ ಹೊರಡಿಸದೇ ಗತಿಸಿಹೋಗಿ ರದ್ದಾಗಿರುವುದರಿಂದ 
4 (1) ಮತ್ತು 6 (1) ರ ಅಧಿಸೂಚನೆಗಳನ್ನು ತಳ್ಳಿಹಾಕಿರುವುದಾಗಿಯೂ , ಪ್ರತಿವಾದಿ (ಗೃಹ ಮಂಡಳಿಯು) ಇಚ್ಚಿಸಿದಲ್ಲಿ ಈ ಜಮೀನಿಗೆ ಹೊಸದಾಗಿ ಕಾನೂನು ರೀತ್ಯಾ ನಡವಳಿಯನ್ನು ಕೈಗೊಳ್ಳಲು 
ಸ್ವತಂತ್ರರಾಗಿರುತ್ತಾರೆಂದು ತೀರ್ಪು ನೀಡಿರುತ್ತದೆ. ಅದರಂತೆ ಗೃಹ ಆಯುಕ್ತರು ಕಲಂ 4(1) ರ ಅಧಿಸೂಚನೆಯನ್ನು ದಿನಾಂಕ 12-3-2010 ರಂದು ಹೊರಡಿಸಿ ರಾಜ್ಯಪತ್ರದಲ್ಲಿ ದಿನಾಂಕ 22-4-2010 ರಂದು 
ಪ್ರಕಟಿಸಿರುತ್ತದೆ. ಕಲಂ 5 ( ಎ) ರಂತೆ ವಿಚಾರಣೆ ನಡೆಸಿ ಸರ್ಕಾರದ ಪತ್ರ ಸಂಖ್ಯೆ : ಕಂ . ಇ. /234/ಭೂಸ್ವಾಬೆಂ/ 2011 ದಿನಾಂಕ 28 -11 -2011 ರಂದು ಕಲಂ 6(1 - ಎ) ರಂತೆ ಭೂಸ್ವಾಧೀನ ನಡವಳಿಯನ್ನು 
ಮುಂದುವರೆಸಲು ನಿರ್ದೆಶನ ಪಡೆದು ಕೆಳಕಂಡಂತೆ ಕಲಂ 6 (1) ರಂತೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. 


ಕರ್ನಾಟಕ ಸರ್ಕಾರದವರು 1991 ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1) 5ಎ ಪ್ರಕರಣ ಉಪಪ್ರಕರಣ (2) ಮತ್ತು 6(1ಎ) ಪ್ರಕರಣದ 
ಮೇರೆಗೆ ಗೃಹ ಆಯುಕ್ತರ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. ಸದರಿ ಭೂಸ್ವಾಧೀನ ಅಧಿನಿಯಮ 6ನೇ ಪ್ರಕರಣದ 
ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 


ಸದರಿ ಭೂಸ್ವಾಧೀನ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಇವರನ್ನು ಸದರಿ ಜಮೀನಿನ ಸಂಬಂದದಲ್ಲಿ 
ಮುಂದಿನ ಎಲ್ಲ ನಡವಳಿಕೆಗಳನ್ನು ಕೈಗೊಳ್ಳಲು ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು 
ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೆಶಿಸಲಾಗಿದೆ. 


ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ 


ಸರ್ವೆ ತರಹ ಸರ್ವೆ 


( ೦ . 


ನಂ 


10 | 


11 


୫୨୦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್ ೨೬ , ೨೦೧೨ 

ಭಾಗ - ೬ 
ಪರಿಶಿಷ್ಟ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ 

ಹೋಬಳಿ : ಕೆಂಗೇರಿ 

ಗ್ರಾಮ : ಕೆಂಗೇರಿ 
ಚಕ್ಕುಬಂದಿ 

ಆಕಾರ 
ಖಾತೆದಾರರ / ಅನುಭವದಾರರ | ಹಿತಾಸಕ್ತಿ ಖಾತೆದಾರರ / ತಕರಾರುದಾರರ ಹಿತಾಸಕ್ತಿ 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ || ವಿಸ್ತೀರ್ಣ 

ರೂ . ಪೈ . 
ಉಳ್ಳವರ ಹೆಸರು ಉಳ್ಳವರ ಹೆಸರು 

ಸರ್ವೆ ನಂ ಸರ್ವೆ ಸರ್ವೆ ಎ - ಗುಂ 

ನಂ . 

ನಂ 

| 6 | 7 | 8 | 9 | 
ಕಮಲಾಬಾಯಿ , ಸುರೇಶ್ ಕುಮಾರ್ , ಅಶೋಕ್ ಕಮಲಾಬಾಯಿ , ಸುರೇಶ್ ಕುಮಾರ್, ಅಶೋಕ್ | 202 201 , 

168 

10 - 07 | 10 . 69 
ಕುಮಾರ್ , ದಿನೇಶ್ ಕುಮಾರ್ , ದಿಲೀಪ್ ಕುಮಾರ್ , ದಿನೇಶ್ ಕುಮಾರ್ , ದಿಲೀಪ್ ಕುಮಾರ್ , 

203 

8 - 20ಖ 
ಕುಮಾರ್ , ಎಂ . ತಿಮ್ಮೇಗೌಡ ಬಿನ್ ಲೇಟ್ ಎಂ . ತಿಮ್ಮೇಗೌಡ ಬಿನ್ ಲೇಟ್ ಮುತ್ತೇಗೌಡ 

ಮುತ್ತೇಗೌಡ 
2 . ಕಮಲಾಬಾಯಿ , ಸುರೇಶ್ ಕುಮಾರ್ , ಅಶೋಕ್ | 

| ಕಮಲಾಬಾಯಿ , ಸುರೇಶ್ ಕುಮಾರ್ , ಅಶೋಕ್ 204 ಖುಷಿ | 202 , ಕೊಮ್ಮಘಟ್ಟ | 205 202 | 16- 09 | | 15 .42 
ಕುಮಾರ್ , ದಿನೇಶ್ ಕುಮಾರ್ , ದಿಲೀಪ್ ಕುಮಾರ್ , ದಿನೇಶ್ ಕುಮಾರ್ , ದಿಲೀಪ್ ಕುಮಾರ್ , 

203 ಗಡಿ 

3 - 08ಖ 
ಕುಮಾರ್ , ಎಂ . ತಿಮ್ಮೇಗೌಡ ಬಿನ್ ಲೇಟ್ ಎಂ . ತಿಮ್ಮೇಗೌಡ ಬಿನ್ ಲೇಟ್ ಮುತ್ತೇಗೌಡ 
ಮುತ್ತೇಗೌಡ 

ಘೋಷ್ಟಾರೆ 
ಗ್ರಾಮ : -ಕೆಂಗೇರಿ 

ವಿಸ್ತೀರ್ಣ 
ಎ - ಗುಂ 
26 -16 


ತರಹ 


ಖುಷಿ 


ಖರಾಬು 


11 -28 
38- 04 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ). 


ಪಿ . ಆರ್ . 67 


ಭಾಗ - ೬ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ ಏಪ್ರಿಲ್ ೨೬ , ೨೦೧೨ 


೫೪೧ 


ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Chitradurga ಜಿಲೆ , Chitradurga 


ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4 (1) ರ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ : laq/ cr/54 / 2009 - 10 ದಿನಾಂಕ 18/ 04 /2012 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹಿರಿಯೂರು ತಾಲೂಕುಐಮಂಗಲ ಹೋಬಳಿ ಕಂದಿಕೆರೆ ಗ್ರಾಮದ ಕೆರೆಯಲ್ಲಿ ಮುಳುಗಡೆ 
ಜಮೀನನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳುವ ಬಗೆ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖೆ : 1984ರ 4ನೇ ಪ್ರಕರಣ ( 1) ನೇ ಉಪಪ್ರಕರಣದ 
ಉಪಬಂದಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ಸಹಾಯಕ ಆಯುಕ್ತರು ಚಿತ್ರದುರ್ಗ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 


ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು ಸಹಾಯಕ 


ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿರುತ್ತೆ . 


ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 
1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು 
ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ-ವಿಭಾಗ, ಚಿತ್ರದುರ್ಗ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ 
ಸರ್ಕಾರದ ಅಧಿಸೂಚನೆ | aq/ cr / 54 /2009 -10ನ್ನು ನೋಡಿ, 


ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು 
ಸದರಿ ಜಮೀನಿನಲಿ , ಆಸಕ್ತಿಯುಳ್ಳ ಎಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ 
ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, Chitradurga ಜಿಲೆ , ರವರ ಮಂಜೂರಾತಿಯನ್ನು ಪಡೆಯದೇ 
ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ 
ಉಪೇಕ್ಷಿಸಲಾಗುವುದು. 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ , ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


೫೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್ ೨೬, ೨೦೧೨ 


ಭಾಗ - ೬ 


ಅನುಸೂಚಿ 


ತಾಲೂಕು: Hiriyur 


ಹೋಬಳಿ : ಐಮಂಗಲ 


ಗ್ರಾಮ : ಕಂದಿಕೆರೆ 


ಜಿಲ್ಲೆ : Chitradurga 
Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ . ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ | ತರಹೆ 

ಉತ್ತರ 
11 /*/* | ಖುಷಿ | ಲಾಸ. ನಂ.12 | 


ಪೂರ್ವ 


ಪಶ್ಚಿಮ 


ದಕ್ಷಿಣ 


ವಿಸ್ತೀರ್ಣ 


ಮೌಲ್ಯ 


1 . ಎಂ .ಕೃಷ್ಣಪ್ಪ /ಲೇಟ್ , ಮಲಪ್ಪ 


ಬ್ಯಾಕ್ ನಂ 1 | ಲಾಸ. ನಂ .10 | ಬ್ಯಾಕ್ ನಂ 3 


2 . 2 . 0 


1 .62 


2 .2 . 0 


Village Extents: 


2 .2 .0 


Agricultural Total Extents : 


2 . 2 .0 


DESIGNATION : ಸಹಾಯಕ ಆಯುಕ್ತರು 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ 


ಜಿಲ್ಲಾಧಿಕಾರಿಗಳು 


LAOLOCATION : ಚಿತ್ರದುರ್ಗ 


Chitradurga 220cm 


TETIT 


= 


-1 


ಕ 


ExGTwಡಿ 


HIST 


: 


k 


- 


²41122 

ಇs 


ಜ೫೬ 


- 


t 


THE 

: ಕ 


೨ 


ಜr 


144 
ಸEE s 


ಚಂಡ 


SDTALE 


* 
* 


SS 


ಸ 


GERREST 


ತು 
! 


PR - 70 


L 


- 


- 


- 


ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Chitradurga ಜಿಲೆ , Chitradurga 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ/ CR1/ 27/ 2010- 11 ದಿನಾಂಕ 18/04 / 2012 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಚಳ್ಳಕೆರೆ ಪಟ್ಟಣಕ್ಕೆ ನೀರು ಸರಬರಾಜು ಒತ್ತಡನಿಯಂತ್ರಣ ಘಟಕ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ (1) ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ 
ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4(2) ನೇ ಪ್ರಕರಣದಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ಸಹಾಯಕ ಆಯುಕ್ತರು ಚಿತ್ರದುರ್ಗ ಇವರ ಸಿಬ್ಬಂದಿ ಹಾಗೂ 
ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

- ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ 
ವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿರುತ್ತೆ . 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್ ೨೬ , ೨೦೧೨ 


೫೪೩ 


ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 
33ರಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ ಸಹಾಯಕ ಆಯುಕ್ತರು ಸಹಾಯಕ 
ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ, ಚಿತ್ರದುರ್ಗ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ/CR/ 27/ 2010- 11ನ್ನು ನೋಡಿ. 

- ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ ಆಸಕ್ತಿಯುಳ್ಳ 
ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು ಅಭಿವೃದ್ದಿಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಯಾಧಿಕಾರಿಗಳು, Chitradurga ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ 
ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು, 
ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ : Chitradurga ತಾಲೂಕು: Hiriyur 

ಹೋಬಳಿ : ಐಮಂಗಲ 

ಗ್ರಾಮ : ಹೇಮದಳ 


Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ . ಸ | 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ . 


ತರಹ 


ಉತ್ತರ 


ಪೂರ್ವ 


ಪಶ್ಚಿಮ 


ದಕ್ಷಿಣ 


ವಿಸ್ತೀರ್ಣ | ಮೌಲ್ಯ 


1 . ( ಆರ್ . ಮಂಜುನಾಥ / ಎಂ . ರಂಗಪ್ಪ 


201 / */ * 


మిమి 


| ರಿ . ಸ . ನಂ . 201 ರಲಿ ಉಳಿಕೆ | ಹಿರಿಯರುಬಳ್ಳಾರಿ ರಸ್ತೆ ಮಾಕೂರಹಳ್ಳಿ ಗಡಿ | ರಿ. ಸ. ನಂ . 201 ರಲಿ ಉಳಿಕೆ 


0. 9 . 0 


3 . 98 


0 . 9 . 0 


Village Extents : 


0 . 9 . 0 


Agricultural Total Extents: 


0 . 9 . 0 


DESIGNATION : ಸಹಾಯಕ ಆಯುಕ್ತರು 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ಚಿತ್ರದುರ್ಗ ಉಪ- ವಿಭಾಗ 


ಜಿಲ್ಲಾಧಿಕಾರಿಗಳು 


LAOLOCATION : ಚಿತ್ರದುರ್ಗ 


E 


- 


- 


- 


- 


- 


Chitradurga ಜಿಲೆ 
FAKENTELEGP 

AEt 


5 


- 


- 


- 


- 


- 


- 


- 


ತು 


ALICUTTT 


G 


- 


Sl 


# 


+ 


- 


² 


3 


- 


ತಿಳಿ 


- 


- 


- 


95$! 


ಜ3I 


- 


- 


- 


ಜಸ್ಟ್ 


- 


t5 


554 


\ s 


TE 


- 


ಕೆಳಜಯ. 


* Pಳಜಿ 


lasi 


ಪ 


- 


- 


- 


: 


s 


xr5Y 


- 


TIPL 


LARGEETH 

GRINEWS 


- 


PR - 71 


1 


೫೪೪ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್ ೨೬, ೨೦೧೨ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಂತಿಮ ಅಧಿಸೂಚನೆ 


ಸಂ . ಕೆ.ಎಸ್ . ಎ / ಸಿಆರ್ / 51 / 11 - 12 , ಬೆಂಗಳೂರು, ದಿನಾಂಕ: 22ನೇ ಮಾರ್ಚ್, 2012 . 


ಸಂ . ಕೆಎಸ್‌. ಎ / ಸಿಆರ್ /51/11- 12, ದಿನಾಂಕ: 14 -12 - 2011ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೃಹತ್ ಬೆಂಗಳೂರು 
ಮಹಾನಗರ ಪಾಲಿಕೆಯ ಆರ್. ಆರ್. ನಗರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಉತ್ತರ ( ಅಪರ) ಯಲಹಂಕ ಹೋಬಳಿ, ಗೊರಗುಂಟೆಪಾಳ್ಯ ಗ್ರಾಮದ ಸರ್ವೆ ನಂ . 8 /1ಬಿ ರಲ್ಲಿ 0 - 15 ಗುಂಟೆ ವಿಸ್ತೀರ್ಣದಲ್ಲಿರುವ 
ಗೊರಗುಂಟೆಪಾಳ್ಯ (ಗಿಣಿಶಾಸ್ತ್ರ) ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973ರ ಸೆಕ್ಷನ್ 3ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, 
ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ , ಬೆಂಗಳೂರು ಇವರು ಪತ್ರದ ಸಂಖ್ಯೆ : ಕಕೊನಿಮ: ಕಂ : ಘೋ :ಗಿಣಿ/2011 -12 ದಿನಾಂಕ : 22 - 02 - 2012ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆಯನ್ನು 
ಸಂಬಂಧಿಸಿದ ಕೊಳಚೆ ಪ್ರದೇಶದಲ್ಲಿ ಪ್ರಚುರಪಡಿಸಿ , ಅಂಟಿಸಿ ಛಾಯಾ ಚಿತ್ರವನ್ನು ತೆಗೆದುಕೊಳ್ಳಲಾಗಿದೆಯೆಂದೂ , ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ , ಈ 
ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ ) ಕಾಯ್ದೆ 1 ಸೆಕ್ಷನ್ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಶ್ನೆತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು 
ಹೊಂದಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ದಿನಾಂಕ : 16 - 01 -2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು 
ಮೇಲ್ಕಂಡ ಕಾಯ್ದೆಯ ಸೆಕ್ಷನ್ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

-: ಷೆಡ್ಯೂಲ್: 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆರ್. ಆರ್ . ನಗರ ವಲಯದ ವ್ಯಾಪ್ತಿಯಲ್ಲಿ ಬರುವ ಗೊರಗುಂಟೆಪಾಳ್ಯ ಗ್ರಾಮದ ಗೊರುಗುಂಟೆಪಾಳ್ಯ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ಯೆ . 


೫ 
) 


ಕೊಳಚೆ ಪ್ರದೇಶದ 
ಹೆಸರು ಮತ್ತು ಸ್ಥಳ 


ಕೊಳಚೆ ಪ್ರದೇಶದಲ್ಲಿರುವ ಜಮೀನಿನ 

ಮಾಲೀಕರ ಹೆಸರು 


ಸರ್ವೆ ನಂ . 


ವಿಸ್ತೀರ್ಣ ಎಕರೆ / 

ಗುಂಟೆ 


ಚೆಕ್ಕುಬಂದಿಗಳು 


ಪೂರ್ವ 


ಪಶ್ಚಿಮ 


ದಕ್ಷಿಣ 


ಉತ್ತರ 
ನಂದಿ ವಯರ್ 


8 /1ಬಿ 


0 . 15 


ಖಾಸಗಿ ಕಾರ್ಖಾನೆ 


ಖಾಸಗಿ ಖಾಲಿ ಜಾಗ 


ಗೊರಗುಂಟೆಪಾಳ್ಯ 
( ಗಿಣಿಶಾಸ್ತ್ರ) 


ಆರ್‌. ವೆಂಕಟಪ್ಪ ಕೆ.ಎನ್. 
ನಾರಾಯಣ ಲಕ್ಷ್ಮೀಪತಿ 


ಎಂ . ಕೆ. ಅಯ್ಯಪ್ಪ, 

ಜಿಲ್ಲಾಧಿಕಾರಿ , 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಪಿ . ಆರ್ . 69 


